ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ ; 

ಸದಸ್ಯರ ಹೆಸರು : ಶ್ರೀ ಕೆ.ಎ. ತಿಪ್ಪೇಸ್ವಾಮಿ (ನಾಮ ನಿರ್ದೇಶನ ಹೊಂದಿದವರು) 
ಉತ್ತರಿಸುವ ದಿನಾಂಕ : 17-12-2021 

ಉತ್ತರಿಸುವವರು : ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು. 


ಪಂಚಾಯತ್‌ ವ್ಯವಸ್ಥಯ 
ಸ್ಥಿತಿ ಕಳೆದ 3 ವರ್ಷಗಳಲ್ಲಿ 
ಕಛೇರಿ ನಿರ್ವಹಣೆ, ಸಿಬ್ಬಂದಿ ವೇತನ 
ಮತ್ತು ಅಭಿವೃದ್ಧಿ ಕಾಮಗಾರಿಗಳಿಗೆ 
ಅನುದಾನವಿಲ್ಲದೆ ಕುಸಿದು ಹೋಗಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಬಂದಿಲ್ಲ. 
[2] 


ಆದಾಗ್ಯೂ ಕರ್ನಾಟಕ ಗ್ರಾಮ ಸ್ಪರಾಜ್‌ ಮತ್ತು ಪಂಚಾಯತ್‌ ರಾಜ್‌ 
ಅಧಿನಿಯಮ, 1993 ರ ಪ್ರಕರಣ 113 ರಂತೆ ಗ್ರಾಮ ಪಂಚಾಯತಿಯ 
Ss He Fe ಸಿಬ್ಬಂದಿಗಳ ವೇತನವನ್ನು ಗ್ರಾಮ ಪಂಚಾಯತಿ ನಿಧಿಯಿಂದ ಅಂದರೆ 
ni. bg Ey, ಸ್ಪಂತ ಸಂಪನ್ಮೂಲದಿಂದ ಪಾವತಿಸುವುದು, ಪ್ರತಿಯೊಂದು ಗ್ರಾಮ 
ಮ p) ೨ " | ಪಂಚಾಯತಿಯ ಕರ್ತವ್ಯವಾಗಿರುತ್ತದೆ. ಆದರೂ ರಾಜ್ಯದ ಹಲವಾರು 
(ಸಂಪೂರ್ಣ ಮಾಹಿತಿ ನೀಡುವುದು) | ಗ್ರಾಮ ಪಂಚಾಯತಿಗಳಲ್ಲಿ ಸಂಪನ್ಮೂಲದ ಕೊರತೆಯಿಂದ ಸಮಯಕ್ಕೆ 
ಸರಿಯಾಗಿ ಸಿಬ್ಬಂದಿಗಳ ವೇತನ ಪಾವತಿಸದ ಕಾರಣ ಸರ್ಕಾರವು 
ಗ್ರಾಮ ಪಂಚಾಯತಿಗಳಿಗೆ ಬಿಡುಗಡೆ ಮಾಡುವ ಅನುದಾನದಲ್ಲಿ 
ಭಾಗಶಃ ವೇತನಕ್ಕಾಗಿ ರೂ. 511.20 ಕೋಟಿಗಳನ್ನು ಸರ್ಕಾರದಿಂದ 
ತ್ರೈಮಾಸಿಕವಾಗಿ 4 ಕಂತುಗಳಲ್ಲಿ ಬಿಡುಗಡೆ ಮಾಡಲಾಗುತ್ತಿದೆ. 


ನ್‌) 


ಪ್ರಸ್ತುತ ಗ್ರಾಮ ಪಂಚಾಯತಿ ನೌಕರರ ವೇತನಕ್ಕಾಗಿ 2021-22ನೇ 
ಸಾಲಿನಲ್ಲಿ ರೂ. 383.40 ಕೋಟಿಗಳನ್ನು ಸರ್ಕಾರದಿಂದ 
ತ್ರೈಮಾಸಿಕವಾಗಿ 3 ಕಂತುಗಳಲ್ಲಿ ಬಿಡುಗಡೆ ಮಾಡಲಾಗಿದೆ. 


ಕರ್ನಾಟಕ ಗ್ರಾಮ ಸ್ಪರಾಜ್‌ ಮತ್ತು ಪಂಚಾಯತ್‌ ರಾಜ್‌ 
ಅಧಿನಿಯಮ, 1993 ರ ಪ್ರಕರಣ 19೪9೨ ರಂತೆ ಗ್ರಾಮ 
ಪಂಚಾಯತಿಗಳು ಭೂಮಿ ಮತ್ತು ಕಟ್ಟಡಗಳು, ನೀರು, ಮೊಬೈಲ್‌ 
ಟವರ್‌ಗಳು, ವಿಂಡ್‌ಮಿಲ್‌ಗಳು ಮತ್ತು ಸೋಲಾರ್‌ ಪಾರ್ಕ್‌ಗಳ 
ಮೇಲೆ ತೆರಿಗೆ ವಿಧಿಸಬಹುದಾಗಿರುತ್ತದೆ. ಇವುಗಳು ಗ್ರಾಮ 
ಪಂಚಾಯತಿಗಳ ಗ್ರಾಮ ಪಂಚಾಯತಿ ಆದಾಯ 
ಮೂಲಗಳಾಗಿರುತ್ತವೆ. 


ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಗ್ರಾಮ ಪಂಚಾಯತಿಗಳಿಗೆ 
ವಾರ್ಷಿಕವಾಗಿ ಸಿಗುವ ಅನುದಾನದ ವಿವರ ಈ ಕೆಳಕಂಡಂತಿದೆ. 


ಅನುದಾನದ ಮೊತ್ತ 


ರೂ.10-12 ಲಕ್ಷಗಳು. 


ಜನ ಸಂಖ್ಯೆ ಮೆತ್ತು ಭೌಗೋಳಿಕ 
ಪ್ರದೇಶದ ಆಧಾರದ ಮೆಲೆ 
ರೂ. 20-30 ಲಕ್ಷಗಳು. 

ಪ್ರತಿ ಗ್ರಾಮ ಪೆಂಚಾಯಿತಿಯಲ್ಲಿನ 
ಕಾರ್ಮಿಕ ಆಯವ್ಯಯ ಆಧರಿಸಿ 
ಅನುದಾನ ನೀಡಲಾಗುತ್ತಿದೆ. 


(ಇ) 


(ಈ) 


ಜನಸಂಖ್ಯೆಗೆ ಅನುಗುಣವಾಗಿ ಕನಿಷ್ಠ 10 
ಲಕ್ಷದಿಂದ ಗರಿಷ್ಟ 30 ಲಕ್ಷ ರೂವರೆಗೆ 
ಅನುದಾನವನ್ನು 

ಪಂಚಾಯತ್‌ಗಳಿಗೆ 

ಮಾಡಬೇಕಾಗಿದ್ದು, ಇದರಲ್ಲಿ ಶೇಕಡಾ 
60% ರಷ್ಟು ಅನುದಾನವನ್ನು ರಾಜ್ಯ 
ಸರ್ಕಾರ ವಾಪಸ್‌ ಪಡೆದಿರುವುದು 
ನಿಜವೇ; ಹಾಗಿದ್ದಲ್ಲಿ, ಸಂಪೂರ್ಣ 
ಮಾಹಿತಿ ನೀಡುವುದು; 


ಬಿಡುಗಡೆಯಾಗಿರುವ 

ಶೇ.60% ರಷ್ಟು 

ಜಲಜೀವನ್‌ ಮಿಷ 
ಮರುಳಿಸಬೇಕಾಗಿದ್ದು, 

ಅನುದಾನದಲ್ಲಿ ಶೇ.15% 
ಪರಿಶಿಷ್ಟರಿಗೆ, ತಲಾ ಶೇ.10% 
ಕುಡಿಯುವ ನೀರು 

ಅಭಿವೃದ್ಧಿಗೆ 

ಮೀಸಲಿಡಬೇಕಾಗಿದ್ದು, 

ಪಂಚಾಯತ್‌ ಸದಸ್ಯನಿಗೆ ಕೇವಲ 25000 
ಸಾವಿರ ರೂ.ಗಳ ಅನುದಾನವನ್ನು ತನ್ನ 
ಕ್ಷೇತ್ರದ ಅಭಿವೃದ್ಧಿಗೆ ಉಳಿದಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಹಾಗಿದ್ದಲ್ಲಿ, ಈ ಗ್ರಾಮ ಪಂಚಾಯತ್‌ 
ವ್ಯವಸ್ಥೆಯ ಆರ್ಥಿಕ ಸಂಕಷ್ಟ ಸರಿಪಡಿಸಲು 
ಸರ್ಕಾರವು ಕೈಗೊಂಡಿರುವ 
ಮಾರ್ಗೋಪಾಯಗಳು ಯಾವುವು? 
(ಸಂಪೂರ್ಣ ಮಾಹಿತಿ ನೀಡುವುದು) 


ಸಂಖ್ಯೆ: ಗ್ರಾಅಪ 436 ಗ್ರಾಪಂಅ 2021 


ಫಲಾನುಭವಿಗೆ ರೂ.15,000/- 
ಮತ್ತು ಸಾಮಾನ್ಯ ಫಲಾನುಭವಿಗೆ 
ರೂ.12,000/-ಗಳು. 


ಇಲ್ಲ 
ಇಲ್ಲ 
ಅನ್ನಯಿಸುವುದಿಲ್ಲ 


SA 
(ಕೆ.ಎಸ್‌. ಕು 
ಗ್ರಾಮೀಣಾಭಿವೃದ್ಧಿ ಮಕ್ತೆ ಪಂ.ರಾಜ್‌ ಸಚಿವರು. 


